ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 26-03-2021 ಪ್ರಶ್ನೆ ಸಂಖ್ಯೆ: 1924(2216) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಪುಟ್ಟಣ್ಣ (ಶಿಕ್ಷಕರ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 26-03-2021 


ಉತ್ತರಿಸುವ ಸಚಿವರು: ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಬಿವೃದ್ದಿ ಹಾಗೂ ವಿಕಲಚೇತನರ ಮತ್ತು 
ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು 


ವಿಷಯ: ವಿಕಲಚೇತನರ ಮತ್ತು ಹಿರಿಯ ನಾಗರೀಕರ ಸಬಲೀಕರಣ ಇಲಾಖೆಗೆ ಪ್ರತ್ಯೇಕ ವಿ.ವಿ. ಸ್ಮಾಪಿಸುವ 
ಬಗ್ಗೆ 


(ಅ) ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯು, ವಿಕಲಚೇತನ 
ಶ್ರೇಯೋಭಿವೃದ್ಧಿಗಾಗಿ ವಿಕಲಚೇತನ ಕಾಯ್ದೆ 2016ನ್ನು ಜಾರಿಗೊಳಿಸಿದ್ದು, ಈ ನಿಯಮಗಳ 
ಪ್ರಕಾರ ವಿಕಲಚೇತನರಿಗೆ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಸಾಮಾನ್ಯ ವಿದ್ಯಾರ್ಥಿಗಳೊಂದಿಗೆ 
ಸಮಾನ ಅವಕಾಶ ಶಿಕ್ಷಣ ಮುಂದುವರಿಸುತ್ತಿದ್ದರೂ ಸಹ ಇತ್ತೀಚೆಗೆ ಸರ್ಕಾರವು ಶಿಕ್ಷಣ ತಜರ 
ಸಲಹಾ ಸಮಿತಿ ರಜಿಸಲಾಗಿದೆಯೇ; 


(ಆ) ಶಿಕ್ಷಣ ತಜರ ಸಲಹಾ ಸಮಿತಿಯ ಕಾರ್ಯವ್ಯಾಪ್ತಿಗಳೇನು; ಸಮಿತಿಯು ವಿಕಲಚೇತನರ 
ಪ್ರತ್ಯೇಕ ವಿಶ್ವವಿದ್ಯಾಲಯ ಸ್ಥಾಪಿಸಲು ಶಿಫಾರಸ್ಸು ಮಾಡಿದೆಯೇ; ವಿಕಲಚೇತನರಿಗೆ ಪ್ರತ್ಯೇಕ 
ವಿ.ಬಿ. ಸ್ಥಾಪನೆಯಿಂದ ಅವರ ಹಕ್ಕುಗಳ ಚ್ಕುತಿಗೆ ಭದುತೆಯ ಬಗ್ಗೆ ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


(ಇ) ವಿಕಲಚೇತನರ ವಿ.ವಿಗೆ ನಿಯಮಬಾಹಿರವಾಗಿ ವಿಕಲಚೇತನರ ಸಂಘ-ಸಂಸ್ಥೆ 
ಪ್ರತಿನಿಧಿಗಳ ಸಲಹೆ ಪಡೆಯದೇ ತಜ್ಞರ ಸಮಿತಿಯು ಸರ್ಕಾರಕ್ಕೆ ಪ್ರತ್ಯೇಕ ವಿ.ವಿ.ಗೆ ಶಿಫಾರಸ್ಸು 
ಮಾಡಿದೆಯೆೇ; (ವಿವರಗಳನ್ನು ಒದಗಿಸುವುದು) 


(ಈ) ವಿಕಲಚೇತನರ ಪ್ರತ್ಯೇಕ ವಿ.ವಿಗೆ ಶಿಫಾರಸ್ಸು ಮಾಡಿದ ತಜ್ಞರ ಸಮಿತಿಯ 
ಶಿಫಾರಸ್ಸುಗಳನ್ನು ಸರ್ಕಾರವು ಅಂಗೀಕರಿಸುವ ಮುನ್ನ ಸಂಘ-ಸಂಸ್ಥೆಗಳ ಪ್ರತಿನಿಧಿಗಳನ್ನು 
ಮತ್ತು ಕಾನೂನು ತಜ್ಞರ ಸಲಹೆಯನ್ನು ಪಡೆಯಲಾಗಿದೆಯೇ? (ವಿವರವಾದ ಮಾಹಿತಿಯನ್ನು 
ಒದಗಿಸುವುದು) 


